ಕರ್ನಾಟಕ ವಿಧಾನಸಭೆ 


ಹದಿನಾಲ್ಲನೇ ವಿಧಾನಸಭೆ 
(ಮೊದಲನೇ ಅಧಿವೇಶನ) 
(ಮುಂದುವರೆದ ಉಪವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಸೋಮವಾರ, ದಿನಾ೦ಕ 2೨ನೇ ಜುಲೈ. 2೦13 
(ಸಮಯ: ಬೆಳಗ್ಗೆ 1.೦೦ ಗಂಟೆಗೆ) 


1. ವಿತ್ತೀಯ ಕಾರ್ಯಕಲಾಪಗಳು 


2೦13-14ನೇ ಸಾಅನ ಪರಿಷ್ಕೃತ ಆಯವ್ಯಯ ಅ೦ದಾಜುಗಳ ಮೇಲೆ 
ಮುಂದುವರೆದ ಸಾಮಾನ್ಯ ಚರ್ಚೆ ಹಾಗೂ ಖೇಡಿಕೆಗಳ ಮೇಅನ ಮುಂದುವರೆದ 
ಚರ್ಚೆ. 


ಬೇಡಿಕೆ ಸಂಖ್ಯೆ ಬೇಡಿಕೆಗಳ ಹೆಸರು 
೦3 ಆರ್ಥಿಕ 
೦4 ಸಿಬ್ಬಂದಿ ಮತ್ತು ಆಡಳತ ಸುಧಾರಣೆ 
15 ವಾಣಿಜ್ಯ ಮತ್ತು ಕೈಗಾರಿಕೆ 
24 ಇಂಧನ 
12 ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನಸೇವೆಗಳು 
17 ಶಿಕ್ಷಣ 
೦2 ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 
27 ಕಾನೂನು 
28 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
೦8 ಅರಣ್ಯ. ಜೀವಿಶಾಸ್ತ್ರ ಮತ್ತು ಪರಿಸರ 
೦7 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
14 ಕಂದಾಯ 
2೦ ಲೋಕೋಪಯೋಗಿ 
೦5 ಒಳಾಡಳತ ಮತ್ತು ಸಾರಿಗೆ 
೦೨ ಸಹಕಾರ 
16 ವಸತಿ 
19 ನಗರಾಭಿವೃದ್ಧಿ 
21 ಜಲಸ೦ಪನ್ಮೂಲ 
೨೨ ಆರೋಗ್ಯ ಮತ್ತು ಕುಟು೦ಬ ಕಲ್ಯಾಣ 


ಪು.ತಿ.ನೋ.., 


1೦ ಸಮಾಜ ಕಲ್ಯಾಣ 

15 ಮಾಹಿತಿ ತ೦ತ್ರಜ್ಞಾನ 

26 ಯೋಜನೆ, ಸಾಂಖ್ಯಕ, ವಿಜ್ಞಾನ ಮತ್ತು ತಂತ್ರಜ್ಞಾನ 

13 ಆಹಾರ ಮತ್ತು ನಾಗರೀಕ ಸರಬರಾಜು 

೦1 ಕೃಷಿ ಮತ್ತು ತೋಟಗಾರಿಕೆ 

೦೮6 ಮೂಲಭೂತ ಸೌಕರ್ಯ ಅಭಿವೃದ್ಧಿ 

11 ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 

25 ಕನ್ನಡ ಮತ್ತು ಸಂಸ್ಕೃತಿ 

23 ಕಾರ್ಮಿಕ 
ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಹನ್ನೆರಡನೇ ಪಟ್ಟ 
ಆ) ಆಪತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಹನ್ನೆರಡನೇ ಪಟ್ಟ 


3. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು ಕೃಷಿ ಪ್ರದೇಶದಲ್ಲ ಕೆಲಸ ಮಾಡುವ ಮಹಿಳೆಯರು 
ಹೆಚ್ಚಾಗಿ ಗರ್ಭಕೋಶದ ಕಾಯಿಲೆಗೆ ತುತ್ತಾಗುತ್ತಿರುವುದರಿಂದ ಅವರಿಗೆ ಉಚಿತ 
ಚಿಕಿತ್ಸೆಯನ್ನು ನೀಡುವ ಬಗ್ಗೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ 
ಗಮನ ಸೆಳೆಯುವುದು. 

2. ಶ್ರೀ. ಕೆ. ವಸಂತ ಬಂಗೇರ ಅವರು ಉಜರೆ ಎಸ್‌.ಡಿ.ಎಂ ಕಾಲೇಜನ ವಿದ್ಯಾರ್ಥಿನಿ 
ಅಪರಿಚಿತರರಿ೦ದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಬಗ್ಗೆ ಮಾನ್ಯ ಗೃಹ ಸಚಿವರ 
ಗಮನ ಸೆಳೆಯುವುದು. 


3. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು 2೦೦೨-1೦ನೇ ಸಾಅನಲ್ಲ ಮಾಗಡಿ ತಾಲ್ಲೂಕು 
ಅಜ್ಜನಹಳ್ಳ ಗ್ರಾಮಪಂಚಾಯುತಿಯಲ್ಲ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿಗಳು 
ಪೂರ್ಣಗೊಂಡಿದ್ದರೂ ಬಾಕಿ ಹಣ ಪಾವತಿ ಮಾಡದಿರುವ ಬಗ್ಗೆ ಮಾನ್ಯ ಗ್ರಾಮೀಣಾಭವ್ಯದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 

4. ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು ರಾಜ್ಯದಲ್ಲ ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ 
ಖಾಸಗಿ ಶಾಲೆಗಳಲ್ಲ ಬಡ ವಿದ್ಯಾರ್ಥಿಗಳಗೆ ಪ್ರವೇಶ ನೀಡದಿರುವುದರಿ೦ದ 
ಉಂಟಾಗುತ್ತಿರುವ ತೊಂದರೆಯ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ 
ಗಮನ ಸೆಳೆಯುವುದು. 

ಪು.ತಿ.ನೋ., 


ಎಡಿ 

೮. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ಉಡುಪಿ ಅಲ್ಲೆಯ ಕೆಲವು ಗ್ರಾಮಗಳು ನಕ್ಸಲ್‌ 
ಪೀಡಿತವಾಗಿದ್ದು ಈ ಗ್ರಾಮಗಳ ಮೂಲಭೂತ ಸಮಸ್ಯೆಗಳ ನಿವಾರಣೆ. ಬಗ್ಗೆ ಗೃಹ 
ಸಚಿವರ ಗಮನ ಸೆಳೆಯುವುದು. 


6. ಶ್ರೀ ಎಸ್‌. ಮಧು ಬಂಗಾರಪ್ಪ ಅವರು ಬ್ರಹ್ಮರ್ಷಿ ನಾರಾಯಣ ಗುರುಗಳ 
ಜಯಂತಿಯನ್ನು ಸರ್ಕಾರದಿಂದ ಆಚರಿಸುವ ಮತ್ತು ಶಾಲಾ ಪಠ್ಯ ಪುಸ್ತಕಗಳಲ್ಲ 
ಸೇರಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


7. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು ರಾಜ್ಯದಲ್ಲಿ ಸರ್ವ ಶಿಕ್ಷಣ 
ಅಭಿಯಾನದಡಿಯಲ್ಲ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರುಗಳನ್ನು ಕೆಲವು ಜಲ್ಲೆಗಳಲ್ಲ 
ನೇಮಿಸಿಕೊಳ್ಳದಿರುವುದರಿಂದ. ಅಂಗವಿಕಲ ಮಕ್ಕಳಗೆ "ತೊಂದರೆಯಾಗುತಿರುವ ಬಗ್ಗೆ 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


8. ಶ್ರೀ ಹೆಚ್‌.ಡಿ.ರೇವಣ್ಣ ಅವರು ಹಾಸನ ನಗರದ ಬಸ್‌ ನಿಲ್ದಾಣ ಹತ್ತಿರ ಚನ್ನಪಟ್ಟಣದ 
ಕೆರೆ ಅಂಗಳದಲ್ಲ ರೈಲ್ವೆ ಸಿಲ್ದಾಣಕ್ಕಾಗಿ ಜಮೀನು ಮಂಜೂರಾಗಿದ್ದರೂ ಹಣ ಪಾವತಿಸದೆ 
ಕಾಮಗಾರಿ ಪ್ರಕ್ರಿಯೆ ಪ್ರಾರಂಭ ಮಾಡದಿರುವ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ 
ಅಭಿವೃದ್ಧಿ ಮತ್ತು ವಾರ್ತಾ ಸಚಿವರ ಗಮನ ಸೆಳೆಯುವುದು. 


೨. ಶ್ರೀ ಜ.ಜ. ನಿಂಗಯ್ಯ ಅವರು ಚಿಕ್ಕಮಗಳೂರು ಜಲ್ಲೆ ಮೂಡಿಗೆರೆ ತಾಲ್ಲೂಕು ಕಳಸ 
ಹೋಬಳಯ ಶ್ರೀ ಕಲಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಉ೦ಬಳ ಬಟ್ಟದ್ದ ಭೂಮಿಯನ್ನು 
ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕೆಂದು 'ಉಚ್ಛನ್ಯಾಯಾಲಯವು ತೀರ್ಪು 
ನೀಡಿರುವುದರಿ೦ದ ಬಡ ಕೃಷಿ ಕಾರ್ಮಿಕರಿಗೆ ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯವುದು. 


10. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು ಭದ್ರಮೇಲ್ಲಂಡೆ ಸುರಂಗ ಮಾರ್ಗದ 
ಯೋಜನೆಯಿಂದ ತೆರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತರ್‌ಜಲ ಬತ್ತುವುದರಿಂದ 
ರೈತರಿಗೆ ತೊಂದರೆಯುಂಬಾಗಿರುವ ಹಾಗೂ ತಾಲ್ಲೂಕಿನ ಎಲ್ಲಾ ಗ್ರಾಮಗಳಗೆ ಶಾಶ್ಚತ 
ಕುಡಿಯುವ ನೀರಿನ ಯೋಜನೆಯನ್ನು ಕೈಗೊಳ್ಳುವ ಬಗ್ಗೆ ಮಾನ್ಯ ಭಾರೀ ಮತ್ತು 
ಮಧ್ಯಮ ನೀರಾವರಿ ಸಚವರ ಗಮನ ಸೆಳೆಯುವುದು. 


1. ಶ್ರೀ ಸಿ. ಬ. ಸುರೇಶ್‌ಖಾಖು ಅವರು ಚಿಕ್ಕ್ಷನಾಯಕನಹಳ್ಳ ತಾಲ್ಲೂಕಿನ ಹಳ್ಳಗಳಲ್ಲ 
ಪ್ಲೋರೈಡ್‌ಸಿ೦ದಾಗಿ ಕುಡಿಯುವ ನೀರಿನ ಸಮಸ್ಯೆಯುಂಟಾಗಿರುವ ಬಗ್ಗೆ ಮಾನ್ಯ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಜ.ಆರ್‌. ಪಾಟೀಲ್‌ ಅವರು ಮಹಾರಾಷ್ಟ್ರ ರಾಜ್ಯದಿಂದ ಗುಲ್ಬರ್ಗಾ ಜಲ್ಲೆಗೆ 
ಪ್ರತಿನಿತ್ಯ ಕಾನೂನು ಬಾಹೀರವಾಗಿ ಕಲಬೆರಕೆ ಹಾಲು ಪೂರೈಕೆಯಾಗುತ್ತಿರುವುದರಿಂದ 
ತೊಂದರೆಯುಂಬಾಗಿರುವ ವಿಷಯದ ಬಗ್ಗೆ ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳು... ಹಾಗೂ ಸಂಸದೀಯ ವ್ಯವಹಾರಗಳು. ಶಾಸನ ರಚನೆ ಮತ್ತು 
ಪಶುಸ ೦ಗೋಪನೆ ಸಚಿವರ ಗಮನ ಸೆಳೆಯುವುದು. 


13. ಡಾ ಕೆ. ಸುಧಾಕರ್‌ ಅವರು ಜಹಾರ ರಾಜ್ಯದಲ್ಲಿ ಚಜಸಿಯೂಟ ಸೇವಿಸಿದ ಮಕ್ಕಳ 
ಪ್ರಾಣ ಹಾನಿಯಾಗಿದ್ದು ರಾಜ್ಯದಲ್ಲಿಯೂ ಸಹ ಇಂತಹ ಅವಘಡಗಳು ಸ೦ಭವಿಸದಿರುವ 
ರೀತಿ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ.., 


ಹ 

14. ಶ್ರೀ ಈ ತುಕಾರಾಂ ಅವರು ಹೊಸಪೇಟಿ, ಸಂಡೂರು, ಹೆಚ್‌.ಐ.ಹಳ್ಳೆ, ಹಡಗಲಆ ಮತ್ತು 
ಕೂಡ್ಲಗಿ ತಾಲ್ಲೂಕುಗಳನ್ನು ಸೇರಿಸಿ ಹೊಸದಾಗಿ ವಿಜಯನಗರ ಅಲ್ಲೆ ಎಂದು ಘೋಷಿಸುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 

15. ಶ್ರೀ ಎಸ್‌.ಆರ್‌. ಶ್ರೀನಿವಾಸ್‌ ಅವರು ಗುಜ್ಜ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ 
ಯು.ಜ.ಡಿ. ಯೋಜನೆಯಡಿ ಸರ್ಕಾರದಿಂದ ಅನುದಾನ ಬಡುಗಡೆಯಾಗಿದ್ದರೂ 
ಯೋಜನೆಯ ಕಾಮಗಾರಿಗಳಗೆ ಟೆಂಡರ್‌ ಕರೆಯದಿರುವ ಬಗ್ಗೆ ಮಾನ್ಯ ಪೌರಾಡಳತ, 
ಸ್ಥಳೀಯ ಸಂಸ್ಥೆಗಳು, ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ, 
ಹಜ್‌ ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


16. ಶ್ರೀ ಪಿ. ಆರ್‌. ಸುಧಾಕರ್‌ ಲಾಲ್‌ ಅವರು ರಾಜ್ಯದ ವಿವಿಧ ಕಾರಾಗೃಹಗಳಲ್ಲ 
ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುತ್ತಿರುವ 14ವರ್ಷ ಮೇಲ್ಪಟ್ಟು ಶಿಕ್ಷೆಯನ್ನು 
ಪೂರೈಸಿರುವ ಖೈದಿಗಳನ್ನು ಸನ್ನಡತೆ ಆಧಾರದ ಮೇಲೆ ಬಡುಗಡೆ ಮಾಡುವ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 

17. ಶ್ರೀಯುತರುಗಳಾದ ಹೆಚ್‌.ಡಿ.ರೇವಣ್ಣ ಮತ್ತು ಹೆಚ್‌.ಎಸ್‌. ಪ್ರಕಾಶ ಅವರುಗಳು 
19೦೮ರಲ್ಲಿ ಮಂಜೂರಾಗಿರುವ ಹಾಸನ- ಬೆಂಗಳೂರು ರೈಲ್ವೆ ಮಾರ್ಗ ನಿರ್ಮಾಣ 
ಕಾಮಗಾರಿ ವಿಳ೦ಬವಾಗುತ್ತಿರುವ ಬಗ್ಗೆ ಮಾನ್ಯ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಮತ್ತು 
ವಾರ್ತಾ ಸಚಿವರ ಗಮನ ಸೆಳೆಯುವುದು. 


15. ಶ್ರೀ ವಿ. ಸುನೀಲ್‌ ಕುಮಾರ್‌ ಅವರು ರಾಜ್ಯ ಸರ್ಕಾರದ ಬಸವ ವಸತಿ ಯೋಜನೆ 
ಹಾಗೂ ಕೇಂದ್ರ ಸರ್ಕಾರದ ಇಂದಿರಾ ಆವಾಸ್‌ ಯೋಜನೆಯಡಿ ಮನೆ ನಿರ್ಮಿಸಲು 
ಫಲಾನುಭವಿಗಳಗೆ ಮಂಜೂರಾತಿ ವಿಳ೦ಬವಾಗಿರುವುದರಿ೦ದ ಮತ್ತು ಕಾರ್ಕಳ 
ತಾಲ್ಲೂಕಿನಲ್ಲಿ. 2೦11-12ನೇ ಸಾಅನಲ್ಲ ವಸತಿ ಯೋಜನೆಯಡಿ ಅನುದಾನ 
ಅಡುಗಡೆಯಾಗದೆ ತೊಂದರೆಯುಂಬಾಗುತ್ತಿರುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ 
ಸೆಳೆಯುವುದು. 


19. ಶ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು ಪಾವಗಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 
ರಾಜೀವ್‌ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಗುಡಿಸಲು ರಹಿತ ತಾಲ್ಲೂಕೆಂದು 
ಘೋಷಿಸಿರುವ ಹಿನ್ನೆಲೆಯಲ್ಲಿ ಆಯ್ಕೆ ಪಟ್ಟಯಂ೦ದ ಕೆಲವು ಫಲಾನುಭವಿಗಳನ್ನು ಕೈಬಟ್ಟರುವ 
ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನ ಸೆಳೆಯುವುದು. 


2೦. ಡಾ| ಎಸ್‌ ಶಿವರಾಜ್‌ ಪಾಟೀಲ್‌ ಅವರು ರಾಯಚೂರು ಜಲ್ಲೆಯ ಮೊರಾರ್ಜ 
ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಏಕಲವ್ಯ ಶಾಲೆಗಳಲ್ಲ ಕ್ರೈಸ್‌ ಸಂಸ್ಥೆಯ 
ವತಿಯಂದ ಗುತ್ತಿಗೆ. ಆಧಾರದ ಮೇಲೆ ನೇಮಕಗೊಂಡಿರುವ  ಶಿಕ್ಷಕರುಗಳನ್ನು 
ಖಾಯಂಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿ೦ದುಳದ ವರ್ಗಗಳ 
ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


21. ಡಾ| ಗುರುಪಾದಪ್ಪ ನಾಗಮಾರಪಳ್ಳಿ ಅವರು ಜೀದರ್‌ ಜಲ್ಲಾಡಳತವು ನಗರದಲ್ಲಿ 
ನಿರ್ಮಸಲಾಗಿರುವ 3000 ಮನೆಗಳನ್ನು ಅಕ್ರಮ ನಿರ್ಮಾಣವೆಂದು ಪರಿಗಣಿಸಿ 
ಮನೆಗಳನ್ನು ಒಡೆಯುವುದಾಗಿ ಮನೆ ಮಾಲೀಕರುಗಳಗೆ ನೋಟಸ್‌ ನೀಡಿರುವುದರಿಂದ 
ಉಂಟಾಗಿರುವ ಆತಂಕ ಪರಿಸ್ಥಿತಿಯ ಬಗ್ಗೆ ಮಾನ್ಯ ನಗರಾಭಿವೃದ್ಧಿ ಸಚಿವರ ಗಮನ 
ಸೆಳೆಯುವುದು. 


ಪು.ತಿ.ನೋ. 


—5-— 


೦೦. ಶ್ರೀ ಜ.ಎನ್‌. ವಿಜಯಕುಮಾರ್‌ ಅವರು ಬೆಂಗಳೂರಿನ ಜಯನಗರ ವಾಣಿಜ್ಯ 
ಸಂಕೀರ್ಣ ಕಾಮಗಾರಿಯನ್ನು ತ್ವರಿತಗತಿಯಲ್ಲ ಪೂರ್ಣಗೊಳಸುವ ಕುರಿತು ಮಾನ್ಯ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


23. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು ರಾಜ್ಯ ಹೆದ್ದಾರಿ ನಂ. 107 ರಸ್ತೆಯು 
ಹದಗೆಟ್ಟರುವುದರಿಂದ ಪ್ರಯಾಣಕ್ಕೆ ತೊ೦ದರೆಯಾಗಿರುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಸಂಜಯ ಅ. ಪಾಟೀಲ್‌ ಅವರು ಬೆಳಗಾವಿಯಲ್ಲ ಸರ್ಕಾರಿ ಇಂಜನಿಯರಿಂಗ್‌ 
ಕಾಲೇಜು ಸ್ಥಾಪಿಸುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಮತ್ತು ಪ್ರವಾಸೋದ್ಯಮ ಸಚಿವರ 
ಗಮನ ಸೆಳೆಯುವುದು. 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 


ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರ್‌ಸ್ತಾಮಿ, ಹೆಚ್‌.ಡಿ.ರೇವಣ್ಣ, ಡಿ.ನಾಗರಾಜಯ್ಯ, 
ಎಂ.ಟ. ಕೃಷ್ಣಪ್ಪ, ಕೆ.ಎಂ.ಶಿವಅ೦ಗೇಗೌಡ ಹಾಗೂ ಇತರರು ರಾಜ್ಯದಲ್ಲಿ ಆಲೂಗಡ್ಡೆ 
ಬೆಳೆಯುವ ಪ್ರದೇಶಗಳಲ್ಲಿ ಕಳೆದ ಮೂರು ವರ್ಷಗಳ೦ದ ಸತತವಾಗಿ ಬೆಳೆಯು 
ಅ೦ಗಮಾರಿ ರೋಗಕ್ಕೆ ತುತ್ತಾಗಿರುವುದರಿ೦ದ ರೈತರು ತೊ೦ದರೆ ಅನುಭವಿಸುತ್ತಿರುವ ಬಗ್ಗೆ 
ಚರ್ಚೆ. 


2. ಶ್ರೀಯುತರುಗಳಾದ ಅ.ಆರ್‌.ಯಾವಗಲ್‌, ಜ.ಜಬ.ಜಚಿಮ್ಮನಕಟ್ಟ, ಜಿ.ಎಸ್‌.ಪಾಟೀಲ್‌ 
ಮತ್ತು ಎನ್‌.ಹೆಚ್‌. ಕೋನರೆಡ್ಡಿ ಅವರುಗಳು ಹಿಂದಿನ ಎರಡು ವರ್ಷಗಳ೦ದ ಮಲಪ್ರಭಾ 
ನೀರಾವರಿ ಯೋಜನೆಯ ಪ್ರದೇಶದಲ್ಲಿನ “ಬರಗಾಲ ಪರಿಸ್ಥಿತಿ” ಬಗ್ಗೆ ಹಾಗೂ 
ಕೊರತೆಯುರುವ ನೀರನ್ನು ಮಹದಾಯಿ ನದಿಕೊಳ್ಳದಿ೦ದ ಪಡೆಯಲು ಅಗತ್ಯ ಕ್ರಮಗಳ 
ವಿಚಾರದಲ್ಲಿ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


3. ಶ್ರೀಯುತರುಗಳಾದ ಜ.ಟ.ದೇವೇಗೌಡ, ಹೆಚ್‌.ಡಿ. ಕುಮಾರಸ್ವಾಮಿ, 
ಕೆ.ಎಂ. ಶಿವಅ೦ಗೇಗೌಡ, ಎ೦.ಟ. ಕೃಷ್ಣಪ್ಪ, ಸಾ.ರಾ. ಮಹೇಶ ಹಾಗೂ ಇತರರು 
ಮೈಸೂರು ಜಲ್ಲೆ ಕೆ.ಆರ್‌.ನಗರ ತಾಲ್ಲೂಕು ಚು೦ಚನಕಟ್ಟೆಯಲ್ಲರುವ ಶ್ರೀ ಶ್ರೀರಾಮ 
ಸಹಕಾರ ಸಕ್ಷರೆ ಕಾರಾನೆ ನಿಯಮಿತ, ಕಾರಾನೆಯನ್ನು ಮುಚ್ಚಿರುವುದರಿಂದ 
ಉಂಟಾಗಿರುವ ತೊಂದರೆಯ ವಿಚಾರದಲ್ಲ ನೀಡಿರುವ ಸೂಚನೆಯ ಬಗ್ಗೆ ಚರ್ಚೆ. 


4. ಶ್ರೀಯುತರುಗಳಾದ ಎಸ್‌.ಟ. ಸೋಮಶೇಖರ್‌, ಕೆ.ಎನ್‌. ರಾಜಣ್ಣ ಮತ್ತು ಕೆ.ಷಡಕ್ಷರಿ 
ಅವರುಗಳು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಂದ ಸರ್‌.ಎ೦.ವಿಶ್ವೇಶ್ವರಯ್ಯ 
ಬಡಾವಣಿ, ನಾಡಪ್ರಭು ಕೆಂಪೇಗೌಡ ಬಡಾವಣಿ, ಜ್ಞಾನಭಾರತಿ ಬಡಾವಣಿ ಹಾಗೂ 
ಬನಶಂಕರಿ ಬಡಾವಣೆಗಳ ನಿರ್ಮಾಣಕ್ಕೆ ಜಮೀನನ್ನು ಭೂಸ್ವಾಧೀನಪಡಿಸಿಕೊ೦ಡು 
ಪರಿಹಾರವಾಗಿ ಬದಲ ನಿವೇಶನವನ್ನು ಕಾನೂನು ಬಾಹಿರವಾಗಿ ಹಂಚಿಕೆ ಮಾಡಿರುವ ಬಗ್ಗೆ 
ಚರ್ಚೆ. 


ಪು.ತಿ.ನೋ., 


—6- 


5. ಶ್ರೀಯುತರುಗಳಾದ ಎನ್‌.ಚಲುವರಾಯಸ್ವಾಮಿ, ಸಿ.ಬ. ಸುರೇಶ್‌ಬಾಬು, 
ಹೆಚ್‌.ಸಿ. ಬಾಲಕೃಷ್ಣ ಮತ್ತು ಎ.ಜ.ರಮೇಶ್‌ ಬಂಡಿಸಿದ್ದೇಗೌಡ ಅವರುಗಳು 
ಮಂಡ್ಯದಲ್ಲರುವ ಮೈಸೂರು ಶುಗರ್‌ ಕಂಪನಿಗೆ ಹಿಂದಿನ ಆಯವ್ಯಯದಲ್ಲ 
ಪ್ರಸ್ತಾಪಿಸಿದಂತೆ ವಿಶೇಷ ಪ್ಯಾಕೇಜ್‌ ಅನುದಾನವನ್ನು ಒದಗಿಸುವ ಹಾಗೂ ಸದರಿ 
ಕಂಪನಿಯ ಯಂತ್ರೋಪಕರಣ ಖರೀದಿ ಮತ್ತು ದುರಸ್ತಿಯಲ್ಲ ಆಗಿರುವ ಅವ್ಯವಹಾರದ 
ಬಗ್ಗೆ ಚರ್ಚೆ. 


6. ಶ್ರೀಯುತರುಗಳಾದ ಕೆ.ಆರ್‌. ರಮೇಶ್‌ಕುಮಾರ್‌ ಮತ್ತು ಪ್ರಿಯಾಂಕ್‌ ಖರ್ಗೆ 
ಅವರುಗಳು ಜಾಗತೀಕರಣ ಮತ್ತು ವ್ಯಾಪಾರೀಕರಣದಿಂದ ಅನೇಕ ಕಾರ್ಪೊರೇಟ್‌ 
ಕಂಪನಿಗಳು ಮತ್ತು ಕಾರ್ಬಾನೆಗಳು ಪ್ರಾರಂಭವಾಗಿದ್ದು ಇವುಗಳಗೆ ರಾಜ್ಯದ ತೆರಿಗೆದಾರರ 
ಹಣದಿಂದ ಮೂಲಭೂತ ಸೌಕರ್ಯ ಕಲ್ಪಸಿ ರಿಯಾಯಿತಿಗಳನ್ನು 
ಒದಗಿಸಲಾಗಿರುವುದರಿಂದ ಕಾಪೋರೇಟ್‌ ವಲಯವು ಸಾಮಾಜಕ ಹೊಣೆಗಾರಿಕೆಯನ್ನು 
ನಿರ್ವಹಿಸುವ ಕುರಿತು ಚರ್ಚೆ 


ಪಿ.ಓಂಪ್ರಕಾಶ 
ಕಾರ್ಯದರ್ಶಿ 


RGN 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


